ಕರ್ನಾಟಿಕ ವಿಧಾನ ಪರಿಪತ್ತು 


ಎಚ್ಚೆತ್ತು ರಾಜ್ಯದ ಎಲ್ಲಾ ಜನರಿಗೆ ಲಸಿಕೆ 
ಪೂರೈಸಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 180 

ಮಾನ್ಯ ಸದಸ್ಯರ ಹೆಸರು ಶ್ರೀ. ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸಬೇಕಾದ ದಿನಾಂಕ: 13.09.2021 

ಉತ್ತರಿಸುವ ಸಚಿವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 

ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು 

ಕ್ರಸಂ ಪ್ರಶ್ನೆ ಉತ್ತರ 

ಅ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೌದ 
ಲಸಿಕೆ ಸರಬರಾಜು ಮಾಡಿದ್ದರೂ, | ಜನರಿಗೆ ಲಸಿಕಾಕರಣವನ್ನು ಸುಗಮವಾಗಿ ನಡೆಸಲು 
ಒಂದೆರಡು ಗಂಟೆಗಳಲ್ಲಿ ಲಸಿಕೆ | ಮತ್ತು ಲಸಿಕೆ ಪಡೆಯುವಲ್ಲಿನ ತೊಂದರೆಗಳನ್ನು 
ಖಾಲಿಯಾಗಿ ಜನರು | ನಿಯಂತ್ರಿಸಲು ಈ ಕೆಳಕಂಡ ಕ್ರಮಗಳನ್ನು 
ಪರದಾಡುತ್ತಿರುವುದು ಸರ್ಕಾರದ | ಕೈಗೊಳ್ಳಲಾಗಿದೆ: 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ * ಭಾರತ ಸರ್ಕಾರದಿಂದ ಸರಬರಾಜಾದ 
ತೊಂದರೆಯನ್ನು ನಿಯಂತಿಸಲು ಲಸಿಕೆಗಳನ್ನು ಜಿಲ್ಲೆಗಳಲ್ಲಿರುವ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಫಲಾನುಭವಿಗಳ ಸಂಖ್ಯೆ, ಲಸಿಕಾ ದಾಸ್ತಾನಿನ 

ಆಧಾರದ ಮೇಲೆ ಹಂಚಲಾಗುತ್ತಿದೆ. 

* ಲಸಿಕಾ ಕೇಂದ್ರಗಳಲ್ಲಿ ಜನ ಸಂಧಣಿಯನ್ನು 
ನಿಯಂತಿಸಲು ಟೋಕನ್‌ ವ್ಯವಸ್ಥೆ 
ಕಲ್ಪಿಸಲಾಗಿದೆ. 

* ಜಿಲ್ಲೆಗಳಲ್ಲಿ ಲಭ್ಯವಿರುವ ಲಸಿಕೆ, ಪ್ರತಿದಿನ 
ಲಸಿಕಾಕರಣ ನಡೆಸುತ್ತಿರುವ ಲಸಿಕಾ 
ಕೇಂದ್ರಗಳ ವಿವರ ಮತ್ತು ಲಸಿಕಾ ಸ್ನಾಟ್ಟಿಳನ್ನೂ 
ಸದರಿ ಜಿಲ್ಲೆಗಳ ಸಾರ್ವಜನಿಕ ಸ್ಥಳಗಳಲ್ಲಿ 
ಪ್ರದರ್ಶಿಸಲಾಗುತ್ತದೆ. 

ಆ ಕೋವಿಡ್‌-19 ರೂಪಾಂತರ 3ನೇ ಅಲ | ಕೋವಿಡ್‌ ಲಸಿಕಾಕರಣ ತೀವ್ರಗೊಳಿಸಲು ಈ ಕೆಳಕಂಡ 
' ಹರಡುವ ಮುಂಚೆಯೇ, ಸರ್ಕಾರ | ಕ್ರಮಗಳನ್ನು ಕೈಗೊಳ್ಳಲಾಗಿದೆ: 


*  ಲಸಿಕಾಕರಣದ ಕಡಿಮೆ ಪ್ರಗತಿ ಹೊಂದಿರುವ 
ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ 
ನಿಯಮಿತವಾಗಿ ಸಭೆ ನಡೆಸಿ, ಲಸಿಕಾಕರಣದ 
ಪ್ರಗತಿ ಹೆಚ್ಚಿಸಲು ಕುಮ ಕೈಗೊಳ್ಳುವಂತೆ 
ತಿಳಿಸಲಾಗಿದೆ. 

* ಅಭಿಯಾನ ವಿರ್ದೇಶಕರು, ರಾಷ್ಟ್ರೀಯ 
ಆರೋಗ್ಯ ಅಭಿಯಾನ ರವರ ಅಧ್ಯಕ್ಷತೆಯಲ್ಲಿ 
ಜಿಲ್ಲಾ ಆರ್‌.ಸಿ.ಹೆಚ್‌ ಅಧಿಕಾರಿಗಳೊಂದಿಗೆ 
ನಿಯಮಿತವಾಗಿ ಸಭೆ ನಡೆಸಲಾಗುತ್ತಿದೆ ಹಾಗೂ 
ಸದರಿ ಸಭೆಯಲ್ಲಿ ಜಿಲ್ಲೆಗಳಲ್ಲಿನ ಲಸಿಕಾಕರಣದ 
ಸಮಸ್ಯೆಗಳನ್ನು ಪರಿಹರಿಸಲಾಗುತಿದೆ. 

« ರಾಜ್ಯವು ಪ್ರತಿದಿನ 5 ರಿಂದ 6 ಲಕ್ಷ ಲಸಿಕಾ 
ಡೋಸ್‌ ಗಳನ್ನು ಬೀಡುವ ಗುರಿಯನ್ನು 
ಹೊಂದಿದೆ' ' 

- ಪ್ರತಿ ಬುಧವಾರದಂದು ಲಸಿಕಾ ಮೇಳವನ್ನು 
ನಡೆಸಲಾಗುತ್ತಿದೆ. ಪ್ರತಿ ಲಸಿಕಾ ಮೇಳದಲ್ಲಿ 10 
ರಿಂದ 12 ಲಕ್ಷ ಲಸಿಕಾ ಡೋಸ್‌ ಗಳನ್ನು ಅರ್ಹ 
ಫಲಾನುಭವಿಗಳಿಗೆ ನೀಡುವ ಗುರಿಯನ್ನು |, 
ರಾಜ್ಯವು ಹೊಂದಿದೆ, ಹಾಗೂ ಅದರಂತೆ 
ಜಿಲ್ಲೆಗಳಿಗೆ ಗುರಿ ನಿಗದಿ ಪಡಿಸಲಾಗುತ್ತಿದೆ. 


ಸದರಿ ಗುರಿಯನ್ನು ಸಾಧಿಸಲು ಜಿಲ್ಲಾ 
ಮಟ್ಟದಲ್ಲಿ ಸೂಕ್ಷ ಕ್ರಿಯಾ ಯೋಜನೆಯನ್ನು 
ತಯಾರಿಸಿ ಅದರಂತೆ ಕ್ರಮ 
ಕೈಗೊಳಲಾಗುತ್ತಿದೆ. 

ಅರೋಗ್ಯ ಕಾರ್ಯಕರ್ತರು, ಮುಂಚೂಣಿ 
ಕಾರ್ಯಕರ್ತರು ಹಾಗೂ 2 ನೇ ಡೋಸ್‌ ಗೆ 
ಬಾಕಿ ಇರುವ ಫಲಾನುಭವಿಗಳಿಗೆ ಆದ್ಯತೆ ನೀಡಿ 
ಲಸಿಕೆ ಲಭ್ಯತೆ ಆಧಾರದ ಮೇಲೆ ಲಸಿಕಾಕರಣ 
ನಡೆಸಲಾಗುತ್ತಿದೆ. 


ಇ ಕೆ.ಆರ್‌.ಪೇಟಿ ತಾಲ್ಲೂಕು 
ಹೊಸಹೊಳಲು ಪ್ರಾಥಮಿಕ ಆರೋಗ್ಯ 
ಕೇಂದ್ರದಲ್ಲಿ ಹಳೇ ರೋಗಿಗಳ ಜೊತೆ 
ಹೊಸ ರೋಗಿಗಳನ್ನು ಸೇರಿಸುತ್ತಿರುವ 
ಕಾರಣ, ಎಷ್ಟು ದಿನ ಕಳೆದರೂ ಹಳೆ 
ರೋಗಿಗಳಿಗೆ ಕೋವಿಡ್‌-19 ನೆಗೆಟವ್‌ 
ರಿಪೋರ್ಟ್‌ ಬರುತ್ತಿಲ್ಲ ಹಾಗೂ ಇದು 
ಕೇವಲ ಕೆ.ಆರ್‌. ಪೇಟಿ ತಾಲ್ಲೂಕಿನಲ್ಲಿ, 
ಮಾತ್ರವಲ್ಲ ರಾಜ್ಯದ ಇನ್ನಿತರೆ 
ಕೇಂದ್ರಗಳಲ್ಲಿಯೂ ಈ ಸಮಸ್ಯೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಇಲ್ಲ 


F ಈ ಸಮಸ್ಯೆಗಳನ್ನು ನಿಯಂತ್ರಿಸಲು 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಈ 
ಸಮಸ್ಯೆಗಳನ್ನು ಎಷ್ಟು ಕಾಲಮಿತಿಯಲ್ಲಿ 
ಸರಿಪಡಿಸಲಾಗುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು. 


ಅನ್ವಯಿಸುವುದಿಲ್ಲ 


ಆಕುಕ 95 ಎಸ್‌ಐ೦ಐಎಂ 2021 


pe 


pa 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


